' ಕರ್ನಾಟಕ ನಿಧಾನ ಪರಿಷತ್ತು 


146 ನೇ ಅಧಿವೇಶನ 2022 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ. 2457 

ಮಾನ್ಯ ಸದಸ್ಯರ ಹೆಸರು ಡಾ। ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕೇತು 
ಉತ್ತರಿಸುವ ದಿನಾಂಕ 23-03-2022 

ಉತ್ತರಿಸುವ ಸಚಿವರು ಮಾನ್ಯ ಲೋಕೋಪಯೋಗಿ ಸಚಿವರು 

ಕಸಾ ತ್ನ T ಉತ್ತರ 

ಅ) [ಲೋಕೋಪಯೋಗಿ ನರಾಪಹ್‌ ರಾಟ್‌ ರಸ್ತೆ ಅಭಿವೃದ್ಧಿ ನಿಗಮ 'ನಿಯಮಿತದ್‌ ಪತಿಯಿಂದ `ಪಾಸಗಿ 
ರಸೆ ಸೈಗಳ ಟೋಲ್‌ ಸಂಗ್ರಹವನ್ನು ಸಂಸ್ಥೆಯ ಮುಖಾಂತರ "ಟೋಲ್‌ ಗುತ್ತಿಗೆಗಳನ್ನು ಮೂರು ವರ್ಷಗಳ 
ಖಾಸಗಿ ಸಂಸ್ಥೆಗಳನ್ನು ನೀಡಿದ್ದು, ಅವರಿಗೆ ವಹಿಸಲಾಗುತ್ತಿದ್ದು, ಗುತ್ತಿಗೆದಾರರು ನಿಗಮದ ಯೋಜನಾ 
ಇದರಿಂದ ಟೋಲ್‌ ಗೇಟ್‌ ಇರುವ ಕಛೇರಿಯ ಇಂಜಿನಿಯರ್‌ಗಳೊಂದಿಗೆ ಜಂಟಿಯಾಗಿ ಪರಿವೀಕ್ಷಿಸಿ ಸೂಕ್ತ 
ಪ್ರದೇಶದ ನಿವಾಸಿಗಳಿಗೆ | ಸ್ಥಳದಲ್ಲಿ ಟೋಲ್‌ ಪ್ಲಾಜಾವನ್ನು ನಿರ್ಮಿಸಬೇಕಾಗಿರುತ್ತದೆ. ಟೋಲ್‌ 
ಅನಾನುಕೂಲವಾಗುತ್ತಿರುಪುದು ಅಧಿಸೂಚನೆಯ ಪ್ರಕಾರ ಟೋಲ್‌ ಪ್ಹಾಜಾದ ಸ್ಥಳವನ್ನು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ನಗರ/ಪಟ್ಟಣ/ಮುನಿಸಿಪಲ್‌ ಪರಿಮಿತಿಯಿಂದ 10 ಕಿ.ಮೀ ಗಿಂತ ಹೆಚ್ಚಿನ 

K ದೂರದಲ್ಲಿ ನಿರ್ಮಿಸ ಬೇಕಾಗಿರುತ್ತದೆ. ಆದಾಗ್ಯೂ ಕೆಲವೊಂದು ವಿಶೇಷ 
ಸಂದರ್ಭಗಳಲ್ಲಿ ನಗರ/ಪಟ್ಟಣ/ಮುನಿಸಿಪಲ್‌ ಪರಿಮಿತಿಯಿಂದ 10 ಕಿ.ಮೀ 
ಗಿಂತ ಕಡಿಮೆ ಅಂತರದಲ್ಲಿ" ಅಂದರೆ 5 ಕಿ.ಮೀ ಗಿಂತ ಹೆಚ್ಚಿನ 

p ಅಂತರದಲ್ಲಿ ಟೋಲ್‌ ಪ್ಲಾಜಾಗಳನ್ನು ನಿರ್ಮಿಸಲು ಅವಕಾಶವಿರುತ್ತದೆ. 
ಆದರಂತೆ ಟೋಲ್‌ ಪ್ಲಾಜಾಗಳನ್ನು 'ಸ್ಥಳೀಯ ಪ್ರದೇಶದ ನಿವಾಸಿಗಳಿಗೆ 
ಅನಾನುಕೂಲವಾಗದಂತೆ: ನಿರ್ಮಿಸಲಾಗುತ್ತಿದೆ. 
ಸ್ಥಳೀಯ ನಿವಾಸಿಗಳಿಗೆ ಅನುಕೂಲವಾಗಲು, ಟೋಲ್‌ಗೇಟ್‌ನಿಂದ 20 
$ಮೀ. ಅಂತರದಲ್ಲಿ ವಾಸಿಸುವ ನಿವಾಸಿಗಳಿಗೆ ಸರ್ಕಾರದ ದಿನಾಂಕ: 
07.03.2015ರ '" ಟೋಲ್‌ ಅಧಿಸೂಚನೆಯಲ್ಲಿ ಲೋಕಲ್‌ ಪಾಸ್‌ 
ಸೌಲಭ್ಯವಿದ್ದು ಮಾಹೆಗೆ ರೂ.205/- ಪಾವತಿಸಿ ಲೋಕಲ್‌ ಪಾಸ್‌ 
ಪಡೆಯಬಹುಬಾಗಿರುತ್ತೆದೆ. ಸದರಿ ಅಧಿಸೂಚನೆಯಲ್ಲಿ ದ್ವಿಚಕ್ರ, ತಿಚಕ್ತ ಕೃಷಿ 
ಚಟುವಟಿಕೆಗಳಲ್ಲಿ ಒಳಪಟ್ಟಿರುವ ವಾಹನಗಳಿಗೆ "ಟೋಲ್‌ ಶುಲ್ಕ 
ಪಾವತಿಯಿಂದ ಸಂಪೂರ್ಣ " ಎನಾಯಿತಿಇರುತ್ತದೆ. 

ಅ) ಟೋಲ್‌ ಸಂಗಹ ಪ್ರಡೇತದಂದ ಎಷ್ಟುಗಟೋರ್‌ ಗಾಚ್‌ನಂದ ೫ ಮ್‌ RR) ವಾನಿಸುವ'ನವಾಸಿಗಳಗೆ" 
ಕಿ.ಮೀ ವ್ಯಾಪ್ತಿಯ ನಿವಾಸಿಗಳಿಗೆ ಸದರಿ | ಸರ್ಕಾರದ ದಿನಾಂಕ: 07.03.2015ರ ಟೋಲ್‌ ಅಧಿಸೂಚನೆಯಲ್ಲಿ 
ಟೋಲ್‌ಗೇಟ್‌ ಮುಖಾಂತರ | ಲೋಕಲ್‌ ಪಾಸ್‌ ಸೌಲಭ್ಯವಿದ್ದು ಮಾಹೆಗೆ ರೂ.205/- ಪಾವತಿಸಿ 
ಹೋಗುವಾಗ ಟೋಲ್‌ ಕಟ್ಟುವುದರಿಂದ | ಲೋಕಲ್‌ ಪಾಸ್‌ ಪಡೆಯ ಬಹುದಾಗಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ 
ವಿನಾಯಿತಿ ನೀಡಲಾಗಿದೆ. ದ್ವಿಚಕ್ರ ತಿಚಕ್ರ ಕೃಷಿ ಚಟುವಟಿಕೆಗಳಲ್ಲಿ ಒಳಪಟ್ಟಿರುವ ವಾಹನಗಳಿಗೆ 

Il ಟೋಲ್‌ ಶುಲ್ಕ ಪಾವತಿಯಿಂದ ಸಂಪೂರ್ಣ ವಿನಾಯಿತಿ ಇರುತ್ತದೆ. 

ಇ) [ಟೋಲ್‌ ಪ್ಲಾಜಾ ನಿರ್ವಹಿಸುವವರು | ಶುಲ್ಕ ಸಂಗ್ರಹ ₹ಂದ್ರಗಳು ರಾಜ್ಯ ಷನ್ನಾರಿಯಲ್ಲ ನಮಾನರುವುವರರಡ 
ಯಾವ ಯಾವ ಸಕ್ಷಮ ಪ್ರಾಧಿಕಾರದಡಿ | ಯಾವುದೇ ಪ್ರಾಧಿಕಾರದ ಅನುಮತಿ 'ಹಾಗೂ ಸ್ಥಳೀಯ ಗ್ರಾಮ 
ಅನುಮತಿ ಪಡೆಯಬೇಕು; ಸದರಿ ಪಂಚಾಯ್ತಿಗಳಿಗೆ ತೆರಿಗೆ ಪಾವತಿಸುವ ಅವಶ ಕತೆ ಉದ್ಭವಿಸುವುದಿಲ್ಲ. 
ಟೋಲ್‌ ಪ್ಲಾಜಾದವರು ಸಂಬಂಧಿತ ವಿದ್ಯುಚ್ಛಕ್ತಿ ಸಂಪರ್ಕ ಕ್ಕಾಗಿ ಸ್ಥಳೀಯ ಗ್ರಾಮ ಪಂಚಾಯ್ತಿಯಿಂದ 
ಗ್ರಾಮ ಪಂಚಾಯಿತಿಗಳಿಗೆ ಯಾವ | ನಿರಪೇಕ್ಷಣಾ ಪತ್ರ ಪಡೆಯಬೇಕಾಗಿರುತ್ತದೆ. ಟೋಲ್‌ ಗುತ್ತಿಗೆದಾರರು 
ಯಾವ ರೀತಿಯ ತೆರಿಗೆಯನ್ನು | ಕರಾರಿನ ಅನ್ವಯ ನಿಗಮಕ್ಕೆ ಸಲ್ಲಿಸಬೇಕಾಗಿರುವ--ವಾರ್ಷಿಕ ಸಂದಾಯ 
ಪಾವತಿಸಬೇಕು; ಟೋಲ್‌ | ಮೊತ್ತವು ಎಲ್ಲಾ ರೀತಿಯ ತೆರಿಗೆಗಳಿಂದ ಹೊರತಾಗಿದ್ದು (Net of 
ಪ್ಲಾಜಾದವರಿಗೆ ಕಟ್ಟಡ ತೆರಿಗೆ, ವಾಣಿಜ್ಯ Taxes) ಗುತ್ತಿಗೆದಾರರು" ಅನ್ನಯಿಸುವ ಎಲ್ಲಾ ತೆರಿಗೆಗಳನ್ನು ತಮ್ಮ 
ತೆರಿಗೆಯಿಂದ * ವಿನಾಯಿತಿ ವತಿಯಿಂದಲೇ 'ಪಾವತಿಸಬೇಕಾಗಿರುತ್ತದೆ. * 
ನೀಡಲಾಗಿದೆಯೇ; 


7 ರಾಜ್ಯದಲ್ಲಿರುವ `'ಟೋರ್‌`ಪ್ಹಾಜಾದಿಂದೆ 


x ಘೆ ಈ ಸ ನಧಾ 3) 
ಇದುವರೆಗೆ ಸಂಗ್ರಹವಾದ ಸಿ.ಎಸ್‌.ಆರ್‌ | ಉಲ್ಲೇಖ , ದನಯ ಪ್ರತಿ ಕಂಪನಿ /” ಮಂಡಳಿಯು, ಪ್ರಠಿ ಹಣಕಾಸು 
ನಿಧಿಯ "ಮೊತ್ತವೆಷ್ಟು ಸದರಿ | ವರ್ಷದಲ್ಲಿ ಕಳೆದ 3 ನಿರ್ಣಾಯಕ ವರ್ಷಗಳಲ್ಲಿ 
ಸಿ.ಎಸ್‌.ಆರ್‌ ವಿಧಿಯನ್ನು ಯಾವ (4 - ಬದು ನೂರು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ನಿವ್ಗಳ 
ಯಾವ ಸಾಮಾಜಿಕ ಕಾರ್ಯಗಳಿಗೆ ಮೌಲ್ಯವನ್ನು ಹೊಂದಿರುವ, ಅಥವಾ 

2 Ep 
ಎನ ಸಲಾಗಿದೆ? (ವಿವರ ಓ ಗ್ಯೂಪಾಯಿ ಒಂದು ಸಾವಿರ ಕೋಟಿ ಅಥವ ಅದಕ್ಕಿಂತ ಹೆಚ್ಚಿನ 

ಮೊತ್ತದ ವಹಿವಾಟು ಅಥವಾ 

೨ ಐದುಕೋಟಿ ರೂಪಾಯಿಗಳ ನಿವ್ನಳ ಲಾಭ ಅಥವಾ ಅದಕ್ಕಿಂತ ಹೆಚ್ಚಿನ 
ಲಾಭವಿದ್ಧಲ್ಲಿ, ಗಳಿಸಿರುವ ಸರಾಸರಿ ಲಾಭಾಂಶದಲ್ಲಿ ಕನಿಷ್ಠ ಶೇ.2 
ರಷ್ಟು ಮೊತ್ತವನ್ನು ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಗಾಗಿ 
ಮೀಸಲಿಡಬೇಕು. ' 

K ಸದರಿ ನಿಬಂಧನೆಗೆ ಅನುಗುಣವಾಗಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ 
ನಿಯಮಿತದ 2020-21ನೇ ಸಾಲಿನ ಆರ್ಥಿಕ ವಹಿವಾಟಿನ ಲೆಕ್ಕಚಾರ 
ಮಾಡಿದಲ್ಲಿ ಈ ಕೆಳಕಂಡ ಫಲಿತಾಂಶ ಕಂಡುಬರುತ್ತಿದೆ. 
17ಕರ್ನಾಟಕರಸ್ತೆ ಅಭಿವೃದ್ಧಿ ನಿಗಮ ಸೆಕ್ಷನ್‌ 135 ಉಪವಿಭಾಗ (1) 

ನಿಯಮಿತದ ನಿವ್ವಳ ಮೌಲ್ಯ- ರಲ್ಲಿ ನಿರ್ಧಿಷ್ಠ ಪಡಿಸಲಾಬ 
ರೂ.229.22ಕೋಟಿ "} ಪೆಟ್‌ವರ್ಶ್‌-ರೂ.500.00 
4 ಕೋಟಿ. 
| 71ಕರ್ನಾಡ ರಸ್ತೆ ಅಭಿವೃದ್ಧಿ ನಿಗಮ ಸೆಕ್ಷನ್‌ 35 ಉಪನಿಭಾಗ ೫ 
ನಿಯಮಿತದ ವಹಿವಾಟು- ರಲ್ಲಿ ನಿರ್ಧಿಷ್ಟ ಪಡಿಸಲಾದ 
ರೂ.9138 ಕೋಟಿ ವಹಿವಾಟು- ರೂ.00 
ಕೋಟಿ. 

3] ಕರ್ನಾಡ ಕ್ತ ಅಭಿವೃದ್ಧ ನನವ ಸನ್‌ 5 ಪವಾರ 
ನಿಯಮಿತದ ಕಳೆದ 3 ವರ್ಷಗಳ ರಲ್ಲಿ ನಿರ್ಧಿಷ್ಟ ಪಡಿಸಲಾದ 
ಸರಾಸರಿ ನಿವಳ ಲಾಭ/ನಷ್ಠ; ಸರಾಸರಿ ನಿವಳ ಲಾಭ 
2018-19 ನಿವ್ಪಳ ಲಾಭ-ರೊ.2.29 |ರೂ5.00 ಕೋಟೆ. 
ಕೋಟಿ. ' 

2019-20 ನಿವುಳೆ ನಷ್ಟ -ರೂ.7.24 
ಕೋಟಿ N N 
2020-21 ರ ನಿವ್ಗಳ ನಷ್ಟ -ರೂ 
1287 ಕೋಟಿ 
|__| ಸರಾಸರಿ ನಿವ್ವಳ ನಷ್ಟ ರೂ.5.94 
ಮೇಲಿನ ಲೆಕ್ಕಾಚಾರ ದಿಂದ ಹಾಗೂ ಹಿಂದಿನ ವರ್ಷಗಳಲ್ಲಿ ಸಂಚಿತ 
} (Cumulative loss) ನಷ್ಪದಲ್ಲಿರುವುದರಿಂದ ಕಾರ್ಪೋರೇಟ್‌ | 
ಸಾಮಾಜಿಕ ಹೊಣೆಗಾರಿಕೆಯ ಅನ್ನಯಿಕತೆಯ ಯಾವುದೇ 
ಮಾನದಂಡಗಳನ್ನು ಪೂರೈಸಿಲ್ಲದಿರುವುದರಿಂದ ನಿಗಮವು ಸಿ.ಎಸ್‌.ಆರ್‌ 
ನಿಧಿಯನ್ನು ಕಾಯ್ದಿರಿಸಿರುವುದಿಲ್ಲ. ಆದುದರಿಂದ ಟೋಲ್‌ ಆದಾಯದಲ್ಲಿ 
ಸಿ.ಎಸ್‌.ಆರ್‌ ನಿಧಿಯನ್ನು ಕಾಯ್ದಿರಿಸಿರುವ ಪ್ರಮೇಯ ಉದ್ಭವಿಸುವುದಿಲ್ಲ. 
ಸಂಖೆ. ಲೋಇ E-120 ಇಎಪ 2022 


(೩.೩. ಪಾಟಿಲ್‌) : 
ಲೋಕೋಪಯೋಗಿ ಸಚಿವರು 


